ಕಲ್ಲನಗೌಡ ತಿ. ಪಾಟೀಲ 


ಫೆರಸಗಡದ ಪರಿಜಯ 


ಪರಸಗಡವು ಬೆಳಗಾಂವಿ ಜಿಲ್ಲೆಯ ಸವದತ್ತಿ 
ತಾಲ್ಕುಪೈಕೆ ಹಾಳಾದ ಕೋಟೆ. ಇದು ಸವದತ್ತಿಯಿಂದ 
ಪೂರ್ವಕ್ಕೆ ಏಳುಕೊಳದ ಎಲ್ಲಮ್ಮಾ ದೇವಸ್ಥಾನದ ಪಕ್ಕಕ್ಕೆ 
ಇರುವ ಗುಡ್ಡದಲ್ಲಿ ಇದೆ. ಈ ಕೋಟೆಯಲ್ಲಿ ಜನ 
ವಾಸವಿಲ್ಲ. ವೇದಕಾಲದಲ್ಲಿ ಖುಷಿಮುನಿಗಳು ವಾಸವಾದ 
ಪವಿತ್ರಸ್ಥಾನ, ತಪಸ್ಸುಗೈದ ಸುಕ್ಷೇತ್ರವೆಂದು ನಂಬಿಕೆ. 
ಇಲ್ಲಿ ಜಮದಗ್ನಿಯ ಬಿಡಾರವಿಶ್ತು ; ಆ ಸಮಯದಲ್ಲಿ 
ತಂದೆಯವರ ವಚನ ಪಾಲಿಸಿದ ಭಾರ್ಗವರಾಮನು 
ಜಮದಗ್ನಿ ರೇಣುಕೆಯರ ಪುತ್ರನಾಗಿ ಜನಿಸಿ ಇದೇ 
ಪರಸಗಡದಲ್ಲಿ ಘೋರ ತಪಸ್ಸನ್ನಾಚರಿಸಿ ಪರಮಾತ್ಮನಿಂದ 
ಪರಶು (ಕೊಡಲಿ)ವನ್ನು ವರವನ್ನಾಗಿ ಸ್ವೀಕರಿಸಿದ ಪವಾಡ 


ಸ್ಯ 
ಕ್ಷೇತ್ರವೆಂದು ಹೇಳುತ್ತಾರೆ. ಕಂರ್ತಿವೀರ್ಯನು ಜಮದಗ್ನಿ 


ಮುನಿಯನ್ನು ಕೊಂದನೆಂದು ತಿಳಿದು ಭಾರ್ಗವರಾಮನು 
ಕಾರ್ತಿವೀರ್ಯ ರಾಜನ ಕುಲವನ್ನೇ ಸಂಹಾರ ಮಾಡಿ 
ಪರಶುರಾವನನೆನೆಸಿಕೊಂಡ ಗಂಡುಮೊಟ್ಟಿ ನ ಸ್ಥಳ 


ಪರಸಗಡ.! ಈ ಪವಿತ್ರ ಜಾಗದಲ್ಲಿ ರಟ್ಟರಾಜ 
ವಂಶಿಕರು. ೯ನೇ ಶತವಠಾನದಲ್ಲಿ ಚಿಕ್ಕ ಕೋಟೆಯನ್ನು 
ಕಟ್ಟಿಸಿದರು. ಜದರಬಾರವನ್ನು ನಡೆಸಿದರು.3 
ಮುಂದೆ ಕೊಲ್ಲಾಪುರ ಕೇಶಿರಾಜನು ೧೨೩೦ರಲ್ಲಿ ಇದನ್ನು 
ತನ್ನ ವಶ ವರಾಡಿಕೊಂಡು ತನ್ನ ಆಳ್ವಿಕೆಯನ್ನು ನಡೆಸಿ, 


ರೇಣುಕಾ ಮಹಾತ್ಮೆಯಲ್ಲಿ ಬರತಕೆ ಟೈ ಸನ್ನಿವೇಶಗಳು. 


ನಂತರ ವಿಜಯನಗರ ಅರಸರ ವಶವಾಯಿತು. ರಾಜ 
ಮಹರಾಜರು ಆಳಿದ ಪರಸಗಡ ಮುಂದೆ ಆದಿಲ್‌ಶಾಹಿಗಳ 
ವಶವಾಗಿರಲು ಮರಾಠ ಛತ್ರಪತಿ ಶಿವಾಜಿ ಗೆದ್ದುಕೊಂಡು 
ಸ್ವಾಧೀನದಲ್ಲಿ ಇಟ್ಟುಕೊಂಡ. ಅವನ ಕಾಲದಲ್ಲಿ 
ಕೋಟೆ ಇನ್ನೂ ದೃಢವಾಯಿತು. 

ಹೈದರ್‌ ಅಲಿ ಕೂಡ ಪರಸಗಡ ಗೆದ್ದು 
ಕೊಂಡು, ತನ್ನ ವಶ ವಣಾಡಿಕೊಂಡು ಸವಣೂರಿನ 
ನವಾಬರಿಗೆ ಬಿಟ್ಟುಕೊಟ್ಟನು. ನಂತರ ನವಲಗುಂದದ 
ದೇಸಾಯಿ ಜಯಗೊಂಡನು ಈ ಪರಸಗಡದ ಮೇಲೆ 
ದಂಡೆತ್ತಿ ಬಂದು ಈ ಕೋಟೆಯನ್ನು ಸ್ವಾಧೀನಪಡಿಸಿ 
ಕೊಂಡ. ಕ್ರಿ. ಶ. ೧೭೩೪ರಲ್ಲಿ ಮತ್ತೊಂದು ಹಂತದಲ್ಲಿ 
ಕೋಟೆಯನ್ನು, ಗೋಡೆಯನ್ನು ಭದ್ರಪಡಿಸಿದನೆಂದ 
ತಿಳಿದುಬರುತ್ತದೆ. ಮುಂದೆ ಪೇಶ್ಚೆಯರ ಆಳ್ವಿಕೆಗೆ 
ಒಳಪಟ್ಟು ಪೇಶ್ವೆ ರಘುನಾಥನ ದತ್ತುಪುತ್ರನು ೧೮೦೨ 
ರಲ್ಲಿ ಸ್ವಾಧೀನ ಪಡೆದುಕೊಂಡು ಸಣ್ಣ ಕೇಂದ್ರವನ್ನಾಗಿ 
ವೆಕಾಡಿದನು. ನಂತರ ಬ್ರಿಟಿಷರ ವಶವಾಗಿ ಈ ಪರಸಗಡ 
ವನ್ನು ಒಂದು ತಾಲ್ಲೂಕಾಗಿ ೧೮೮೧ರಲ್ಲಿ ಮಾಡಿದರು. 

ಕೋಟೆಯ ನಿವರೆ : ಕೋಟೆಯ ಒಳಕ್ಷೇತ್ರವು 
ಒಂದೇ ಸಮನಾಗಿ ಇಲ್ಲವಾದರೂ ಅಂಕು ಡೊಂಕಾಗಿ 
ಅಷ್ಟಕೋನ ಆಕಾರವಾಗಿ ಇದೆ. ಇದರ ವಿಸ್ತೀರ್ಣ 


ಈ 

1 ೦೫ 

2 ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಭಾಗ ೩ರಲ್ಲಿ ೬೪೯ನೇ ಪುಟ ನೋಡಿರಿ. 
3 ಕ 

4 


೬೯ 


ಈ ಎಕರೆ ಆಗಬಹುದು. ಒಂದು ಅಂಚಿ 
ನಲ್ಲಿ ನೂರಾರು ಜನ ಅಡಗಿ ಕುಳಿತುಕೊಳ್ಳಬಹುದಾದ 
deh ದ ಕೊರಕಲು ಇದೆ. ಮೂರು ಹಂತವಾಗಿ 
ಕಟ್ಟಲ್ಪಟ್ಟಿದೆ. ಪ್ರಥಮ ಹಂತದಲ್ಲಿ 
ಒರಟು ಹಾದ ಗೋಡೆಯನ್ನು ಕಟ್ಟಿದರೆ ಎರಡನೆಯ 
pike ಕಟ್ಟಿದೆ... ಮೂರನೆಯ 

ತವು ಭದ್ರವಾಗಿ ದ್ವಾರ, ಗುಪ್ತ ದಾರಿಗಳಿಂದ ಸುತ 
ಘಾ ದೊಡ್ಡ ದೊಡ್ಡ ಬಂಡೆಕಲುಗಳಿಂದ ಕಟ್ಟಿ 
ದ್ದಾರೆ. ಪ್ರಥಮ ದ್ವಾರವಂತೂ ಎಡ-ಬಲಕ್ಕೆ ಚಿಕ್ಕ 
ಚಿಕ್ಕ ಬುರುಜಗಳಿಂದ ಕೂಡಿ ಇಕ್ಕಟ್ಟಾದ ದಾರಿ ಹ 
ಇದಕ್ಕೆ ಎದುರಂಗೋಡೆ ಇದ್ದು ಅದು ಆಯತಾಕಾರದ 
ಕಿಂಡಿಗಳಿಂದ ಕೂಡಿದೆ. ಗೋಡೆಗಳ 


ಹಂತವನು 


ಎರಡನೆಯ ಹಂತದ 
ಒಳಭಾಗದಲ್ಲಿ ಗುಪ್ತ ದಾರಿ ಉಂಟು. ಸೈ ನಿಕರ ಗೂಡು 
ಪಾವಟಿಗೆ 


3 ಡಿ ನ ಷಾ, J 
ಗಳು ಇ ಸೋಟೆ ಮೇಲಾ ಗಕ್ಕೆ ಹತ್ತಲು 


~ ಈಜ್‌ Re MSC 
ಬ ರ್ಯ 

| pe] Fata pS PR 
ಗಳು ಇದ್ದು ೧೦ ರಿಂದ ೧೫ ಆಡಿಗಳಷ್ಟು ಅಗಲದ ನೇರ 

ತ. ಹಾಳಾದ 
ವಾಗಿ ಓಡಾಡಲು ದಾರಿ ಇದೆ. ಕಂದಾುರೆಗಳು ಸಹ 
ಡು ಎವೆ ಳದ ವಿ 
ಹತ್ತಲೂ ಅನುಕೂಲದವಿ ದ್ದು ಸೆ ನಿಕರಿಗೂ ಯಾವದೇ 


ಅಪಾಯವಾಗಬಾರದಂತೆ ಚ ಗೂಟಕಲ್ಲಗಳಿನ್ನು ನೆಟ್ಟಿ 

ಕೋಟೆಗಳ ಮಧ್ಯಭಾಗದಲ್ಲಿ ಕಮಾನು 
ಆಕಾರವುಳ್ಳ ಚಿಕ್ಕ ಗೂಡುಗಳು ಇದ್ದು ವೈರಿಗಳಿಗ 
ಕಾಣಿಸದ ಹಾಗೆ ಗುಪ್ತ ಗುಹೆಗಳು ಇರುತ್ತವೆ. ಎರಡನೆಯ 
ಹಂತದ ಗೋಡೆಯ ಮುಖ್ಯ ದ್ವಾರವಂತೂ ಚೌಕಾಕಾರ 
ವಿದ್ದು ಭದ್ರವಾದ br ಅಷ್ಠ ಪ್ರಕೋನ ಆಕಾರವಾಗಿ 
ಇದ್ದು ಒಳಗಡೆ ಕದವನ್ನು ವಣಚ್ಚಿದ ಮೇಲೆ ಭದ್ರವಾದ 
ಅಗಳಿ ಬೂದುಗಳು ಇದ್ದು ಭದ್ರವಾ ದ ಕಲ್ಲಿನ ಬೆಣೆಯನ್ನು 
ಕಟ್ಟಲಾಗಿದೆ. ಮೂರನೆಯ ಹಂತದ ಕೋಟೆಯಂತೂ 
ನಾರಿ ದೊಡ್ಡ ಪ್ರವಕಾಣದ ಹುಡೇವು. ಇದರ ಮಧ್ಯ 
ದಲ್ಲಿ ಎತ್ತ ರವಾದ ಬುರುಜ ಇದೆ. ಇದರ ಒಳೆ ಭಾಗಕ್ಕೆ 


[ಈ ಲೇಖನ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಿದ ಶಂಕ್ರ 


೭೦ 


ಮೇಲೆ ಹತ್ತಿಲೂ ಇಲಯಲು ಪಾಠ ಟಿಗೆಗಳುಂಟ ೧೦ 
ಕಿ. ಮೂ. ವರೆಗೆ ಸುತ್ತಲ ಎಲ್ಲ ದಾರಿಗಳು st 
ಹಾಗೆ ವ್ಯವಸ್ಥೆ ಇದೆ. ಹಾಗೂ ನೀರಿಗಾಗಿ ಹೊಂಡಗಳು, 
ಆನೆ-ಕುದುರೆಗಳಿಗೆ ಪ್ರತ್ಯೇಕ ನೀರಿನ ಕೆರೆಗಳು ಇದ್ದು 

ಬಿದ್ದು. ಅವಶೇಷ 


ಮದ್ದಿನ, ಶಸ್ತ್ರದ ಕೋಣೆಗಳು ಈಗ 


ಗಳು ವಕಾತ್ರ್ರ ಉಳಿದಿವೆ. ಸೈನಿಕರ ಬಿಡಾರಗಳು, 
ಅಂತಃಪುರ, ಧಾನ್ಯ ತುಂಬುವ ಗೋದಾ ಮಂಗಳೂ ಇನ್ನೂ 


ಎಷ್ಟೋ ಕಟ್ಟ ಡಗಳ ಅದಿಪಾಯಗಳು ಇದ್ದಾ ಗುಡಿಗಳೂ 

ಇರುತ್ತವೆ. ವಕಾರುತಿ ದೇವಾಲಯವಿದ್ದು ಈಗ ಹಾಳು 

ಬೆಳಗಾವಿ ಜಿಲ್ಲೆಯ ಅನೇಕ ಕೋಟೆ 
ಉ 

ಗಳಲಿ ಇದರ ರಚನೆ ವಕಾಶ್ಚ್ರ ವಿಶಿಷ್ಟ ನಗಿದೆ. 


ಈ ಕೋಟೆಯ ಹತ್ತಿರವೇ ಸುಕ್ಷೇತ್ರವಾದ 
ರೇಣುಕಾ ಎಲ್ಲಮ್ಮನ ದೇವಾಲಯವಿದ್ದು ಕರ್ನಾಟಕ 


ಮಹಾರಾಷ್ಟ ದಿಂದ ಭಕ್ತರು ಭಕ್ತಿಯಿಂದ ಬಂದು ಜಾತ್ರೆ 
ಹತ್ತಿರದ ಮಲಪ್ರಭಾ 


kd 
ಆಣೆಕಟ್ಟು ಬಹಳೆ ಪ್ರಸಿದ್ದಿ ಪಡೆದಿದೆ. ಫಲವತ್ತಾದ 
ಜೂವಿಂ ಇದ್ದು ನೀರಾವರಿಗೆ ಬಹಳ ಅನುಕೂಲವಾಗಿದೆ. 


ಸವದತ್ತಿ ಪಟ್ಟಣ ಈ ಕೋಟೆಗೆ ಸಮೀಪ ಇದೆ. 
ಈ ಊರಿನಲ್ಲಿ ಕೂಡಾ ಹಳೆಯದಾದ ಕೋಟೆಯಲ್ಲಿ 
ಕಾಡ ಸಿದ್ದೇಶ್ವರ ದೇವಸ್ಥಾನವಿದ್ದು ಇದು ಒಳ್ಳೆಯ 
ಭದ್ರವಾದ ಕೋಟೆ. ಸಮೀಪದಲ್ಲಿ ಹೂಲಿಯೆಂಬ ಗ್ರಾಮ 
ದಲ್ಲಿ ಶಿವಾಜಿ ಮಹಾರಾಜರು ಕ್ರಿ. 5. ೧೬೭೪ರಲ್ಲಿ 
ಕಟ್ಟಿಸಿದ ಕೋಟಿ ಇದೆ. ಸುತ್ತಲೂ ಇರತಕ್ಕಂತಹ 
ನರಗುಂದಗಳಲ್ಲೂ ಶಿವಾಜಿ ಕಟ್ಟಿದ 
pi ಶಿವಾಜಿ ಕಾಲದಲ್ಲಿ 
ದು ಹೇಳುತ್ತಾರೆ: 


ರಾವುದಾರ್ಗ. 


ವಿನಿ ಡೆ 
ಮಹಖ. ಕೋಟೆಯರಾಗಿತ್ತೆ 


ಇತಿಹಾಸ ದರ್ಶನ 


